ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಸಮಾಜ ಕಲ್ಮಾಣ ಇಲಾಖೆಯಿಂದ ವಿದ್ಯಾರ್ಥಿನಿಲಯಗಳನ್ನು ತೆರೆಯದಿರುವ ಕುರಿತು 


ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) - 


144 (156) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸುತ್ತಿರುವ ವಿದ್ಯಾರ್ಥಿನಿಲಯಗಳನ್ನು ಕೋವಿಡ್‌- 
19 ಹಿನ್ನೆಲೆಯಲ್ಲಿ ಇನ್ನೂ ತೆರೆಯದಿರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ ಪೂರ್ಣ ಸುರಕ್ಷೆಯೊಂದಿಗೆ ವಿದ್ಯಾರ್ಥಿನಿಲಯಗಳನ್ನು ತೆರೆಯಲು ಕ್ರಮ 
ಕೈಗೊಳ್ಳಲಾಗುವುದೇ ? 


